ಲಿಖಿತ ಮೂಲಕ ಉತ್ತರಿಸುವ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತನೆಯ ಅಧಿವೇಶನ 
ಮಂಗಳವಾರ, ದಿನಾಂಕ : 03 ನೇ ಮಾರ್ಚ್‌, 2020 


ರಾಯಚೂರಿನಲ್ಲಿ ಇರುವ ವಿಎಸ್‌ಎಸ್‌ಎನ್‌ ಸಹಕಾರ ಸಂಘಗಳ ಬಗ್ಗೆ 
ಶ್ರೀ ಎನ್‌. ಎಸ್‌. ಭೋಸ್‌ರಾಜು (ವಿಧಾನಸಭೆಯಿಂದ ಚುನಾಯಿತರಾದವರು) :- 
118 (152) ಮಾನ್ಯ ಸಹಕಾರ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 


(ಅ) ರಾಯಚೂರಿನಲ್ಲಿ ಇರುವ ವಿ.ಎಸ್‌ಎಸ್‌ಎನ್‌ ಸಹಕಾರ ಸಂಘಗಳು ಎಷ್ಟು ; ಸಹಕಾರ ಸಂಘಗಳಲ್ಲಿರುವ ಸದಸ್ಯರುಗಳ ಸಂಖ್ಯೆ 


ಎಷ್ಟು; 


ಟಿ 


(ಆ) ವಿಎಸ್‌ಎಸ್‌ಎನ್‌ ಸಹಕಾರ ಸಂಘಗಳ ಮುಖಾಂತರ ಎಷ್ಟು ರೈತರುಗಳಿಗೆ ಸಾಲ ನೀಡಲಾಗಿದೆ ; ಸಾಲದ ಮೊತ್ತ ಎಷ್ಟು ; 


(ಇ) ರಾಯಚೂರಿನಲ್ಲಿ ಇರುವ ಡಿಸಿಸಿ ಬ್ಯಾಂಕ್‌ ಮುಖಾಂತರ ರೈತರುಗಳಿಗೆ ನೀಡಿರುವ ಸಾಲ ಎಷ್ಟು ; ಡಿಸಿಸಿ ಬ್ಯಾಂಕ್‌ನಿಂದ 
ಕೆಲವು ವಿಎಸ್‌ಎಸ್‌ಎನ್‌ ಸಹಕಾರ ಸಂಘಗಳಿಗೆ ಹಣ ಮಂಜೂರು ಮಾಡಲು ಸರ್ಕಾರ ತೆಗೆದುಕೊಂಡ ಕ್ರಮಗಳೇನು ; 


(ಈ) ರಾಯಚೂರು ನಗರದಲ್ಲಿ ಸಹಕಾರ ಇಲಾಖೆಯ ಉಪ ನಿಬಂಧಕರುಗಳ ಕಛೇರಿ ಕಟ್ಟಡ ನಿರ್ಮಾಣ ಮಾಡಲು ಸರ್ಕಾರ 
ತೆಗೆದುಕೊಂಡ ಕ್ರಮಗಳೇನು ? 


